ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


364 

: 06.03.2020 

:ಶ್ರೀ ತಿಪ್ಪಣ್ಣ ಕಮಕನೂರ (ನಾಮನಿರ್ದೇಶನ 
ಹೊಂದಿದವರು) 

: ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 


ಮತ್ತು ಸಂಸ್ಕತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


ಕಸಂ ಪ್ರಶ್ನ ಉತ್ತರ 

ಅ)| ವಿಭಾಗೀಯ ಕೇಂದ್ರವಾಗಿರುವ 
ಕೆಲಬುರಗಿಯಲ್ಲಿ ಅಂತಾರಾಷ್ಟ್ರೀಯ 
ಮಟ್ಟಿದ ಕ್ರೀಡಾಂಗಣ ನಿರ್ಮಾಣ ಬಂದಿದೆ. 
ಮಾಡಬೇಕೆಂಬ ಬೇಡಿಕೆ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

ಆ) | ಕರ್ನಾಟಕ ರಾಜ್ಯ ಕ್ರಿಕೆಟ್‌ ಮಂಡಳಿ ಈ | ಕಲ್ಬುರ್ಗಿಯಲ್ಲಿ ಸೂಕ್ತವಾದ ವಿವೇಶನವನ್ನು 
ನಿಟ್ಟಿನಲ್ಲಿ ತನ್ನ ಒಪ್ಪಿಗೆ | ಖರೀದಿ ಅಥವಾ ಕನಿಷ್ಟ 30 ವರ್ಷಗಳ ಲೀಸ್‌ 
ಸೂಚಿಸಿರುವುದು ಸರ್ಕಾರದ ಗಮನಕ್ಕೆ | ಆಧಾರದಲ್ಲಿ ಒದಗಿಸಿದಲ್ಲಿ ಕಿಕೆಟ್‌ ಕ್ರೀಡಾ 
ಬಂದಿದೆಯೇ; (ಮಾಹಿತಿ ನೀಡುವುದು) ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲು 

ಸಿದ್ಧವಿರುವುದಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್‌ 
ಸಂಸ್ಥೆಯು ಒಪ್ಪಿಗೆ ಸೂಚಿಸಿದೆ. 

ಇ) | ಹೊಸ ಕ್ರಿಕೆಟ್‌ ಕ್ರೀಡಾಂಗಣ | ಹೊಸ ಕ್ರಿಕೆಟ್‌ ಕ್ರೀಡಾಂಗಣ ನಿರ್ಮಾಣಕ್ಕೆ 
ನಿರ್ಮಾಣಕ್ಕಾಗಿ ಜಮೀನು | ಸೂಕ್ತವಾದ ನಿವೇಶನವನ್ನು ಗುರುತಿಸಲು 
ಗುರುತಿಸಲಾಗಿದೆಯೇ; ಈ ಬಗ್ಗೆ ಸರ್ಕಾರ | ಜಿಲ್ಲಾಡಳಿತದಿಂದ ಕ್ರಮ ವಹಿಸಲಾಗಿದ್ದು, 
ಕೈಗೊಂಡಿರುವ ಕ್ರಮಗಳೇನು? ಇದುವರೆಗೆ ಸೂಕವಾದ ನಿವೇಶನ 

ಲಭ್ಯವಾಗಿರುವುದಿಲ್ಲ. 

ವೈಎಸ್‌ ಡಿ-/ಇಬಿಬಿ/16/2020 

ಪಿ. ಟಿ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 


ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


